ಬಿ. ರಾಜಶೇಖರಪ್ಪ 


ಮಾದರಸ ರಣ್ಮಾಯಕನ ಕಾಥಿಸಳ್ಳಿಯ ಶಾಸನ 


ಚಿತ್ರದುರ್ಗ ಜಿಲ್ಲೆಯ ಹೊಸ ಶಾಸನಗಳನ್ನು 
ಕುರಿತ ನನ್ನ ಅನ್ವೇಷಣೆಯಲ್ಲಿ ಈಚೆಗೆ ಕಂಡುಬಂದ 
ಒಂದು ಮುಖ್ಯ ಶಾಸನ ಇದು. ಚಿತ್ರದುರ್ಗ ಜಿಲ್ಲಾ 
ಕಸಬಾ ತಾಲ್ಲೂಕು ಮತ್ತು ಕಸಬಾ ಹೋಬಳಿ ಕಾಟಿಹಳ್ಳಿ 
ಗ್ರಾಮಕ್ಕೆ ಸೇರಿದ ಹೊಲವೊಂದರಲ್ಲಿರುವ ಶಾಸನ ಇದು, 
ಸುಮಾರು ನಾಲ್ಕು ಅಡಿ ಎತ್ತರ, ಒಂದೂವರೆ ಅಡಿ 
ಅಗಲ, ಒಂದೂಕಾಲು ಅಡಿ ದಪ್ಪ ಇರುವ 
ಬಿಳಿಯ ಗ್ರಾನೈಟ್‌ ಕಲ್ಲಿನಲ್ಲಿ, ಇದರ ಉರುಟು ಮೇಲ್ಮೈ 
ಯಲ್ಲಿ ಮೇಲೆ ಸೂರ್ಯ ಚಂದ್ರ ಶಿವಲಿಂಗಗಳ ರೇಖಾ 
ಕೆತ್ತನೆ ಹಾಗೂ ಕನ್ನಡ ಲಿಪಿ ಮತ್ತು ಭಾಷೆಯಲ್ಲಿರುವ 
೨೫ ಪಂಕ್ತಿಗಳ ಈ ಶಾಸನವು, ಲಿಪಿಲಕ್ಷಣದಿಂದ ಕ್ರಿ. ಶ, 
ಸುಮಾರು ೧೪ನೆಯ ಶತಮಾನದ ಅಂತ್ಯಕಾಲಕ್ಕೆ ಸೇರಿ 
ದ್ಹಾಗಿ ಕಾಣುತ್ತದೆ. ಈ ಅವಧಿಯಲ್ಲಿ ಚಿಮ್ಮತ್ತನ 
ಕಲ್ಲನ್ನು, ಅಂದರೆ ಹಿಂದಿನ ಚಿತ್ರದುರ್ಗವನ್ನು, ಮಾದರಸ 
ದಣ್ಣಾಯಕ ಎಂಬ ಪ್ರಭುವೊಬ್ಬ ಆಳುತ್ತಿದ್ದ ಎನ್ನುವ 
ಅಪೂರ್ವ ಸಂಗತಿ ಈ ಶಾಸನದಿಂದ ಇದೇ ಮೊದಲಿಗೆ 
ಬೆಳಕಿಗೆ ಬರುತ್ತಿದೆ. ಸಾಕಷ್ಟು ಕಾಗುಣಿತದೋಷಗಳು 
ಈ ಶಾಸನ ಬರಹದಲ್ಲಿವೆ. 


ಮಾದರಸ ದಣ್ಣಾಯಕನು ಅರವಟ್ಟಿಗೆಯೊಂದಕ್ಕೆ 
ಒಂದು ಭೂಮಿಯನ್ನು 
ಈ ಶಾಸನದ ವಿಷಯ. ಸಿದ್ಧಾ ಪುರ ಹಡವನಹಳ್ಳಿ 
ರಾಜ್ಯದಲ್ಲಿ ಉಭಯ ನಾನಾ ದೇಶಿ ಸಮಸ್ತರು ಹಲವರು 
ಓಡಾಡುತ್ತಿದ್ದ ಮಾರ್ಗದಲ್ಲಿ ಇದ್ದ ಆ ಅರವಟ್ಟಿಗೆಯಲ್ಲಿ 


`ಆಂಬಕಳವನ್ನು (ಇಮಜ್ಜಿಗೆ ಅಂಬಲಿ, ಹುಳಿ ಅಂಬಲಿ) . 


ಮತ್ತು ಸಿದ್ಧೌಷಧಿಗಳನ್ನು ಸಹಾ ಶಿವಾರ್ಥವಾಗಿ ಎಂದು 


ಇತಿಹಾಸ ದರ್ಶನ 


ದಾನವಾಗಿ ಇತ್ತನೆಂಬುದು: 


ನೀಡಲಾಗುತ್ತಿತ್ತು. ಇಲ್ಲಿ ಅರವಟ್ಟಿಗೆಯಲ್ಲಿ ಸಿದ್ಧಾ ಷಧಿ 
ಗಳನ್ನು ಸಹಾ ಉಚಿತವಾಗಿ ನೀಡುತ್ತಿದ್ದರು ಎನ್ನುವುದು. 
ಸಾಂಸ್ಕೃತಿಕ. ಸಾಮಾಜಿಕ ಇತಿಹಾಸದ ದೃಷ್ಟಿಯಿಂದ 
ಒಂದು ಗಣನೀಯವೆನಿಸುವ ಸಂಗತಿ. ಏಕೆಂದರೆ ಬಳ 
ಲಿದ ಪ್ರಯಾಣಿಕರಿಗೆ ಮತ್ತು ಪಶುಪ್ಪಾಣಿಗಳಿಗೆ ಅರ 
ವಟ್ಟಿಗೆಗಳಲ್ಲಿ ನೀರನ್ನು ನೀಡುತ್ತಿದ್ದರೆಂಬುದು ಸಾಮಾನ್ಯ 
ಸಂಗತಿ. ಅಂಥವುಗಳಲ್ಲೂ ಕೆಲವೆಡೆ ಮಜ್ಜಿ ಗ, ಪಾನಕ, 
ಎಳನೀರು,ಕಬ್ಬಿನಹಾಲು ಇಂಥವನ್ನು ಸಹಾ ನೀಡಲಾಗು : 
ತ್ತಿತ್ತು. ಹಾಗೇ ಅನ್ನದಾನ ಛತ್ರ ಅಥವಾ ಸತ್ರಗಳಲ್ಲಿ:: 
ಹಸಿದು ಬಂದ ಪ್ರಯಾಣಿಕರಿಗೆ ಊಟವನ್ನು ಸಹಾ 
ನೀಡುತ್ತಿದ್ದುದುಂಟು. ಇಲ್ಲಿಯ ಅರವಟ್ಟಿಗೆಯಲ್ಲಿ ಅಂಬ, 
ಕಳ ನೀಡುವುದರ ಜತೆಗೆ ಔಷಧಿಗಳನ್ನೂ ನೀಡುತ್ತಿದ್ದ 
ರೆನ್ನುವುದು ಒಂದು ಗಣನೀಯವಾದ ಅಂಶವಾಗಿ ಕಾಣಾ... 
ತ್ತದೆ... ಈ ಒಂದು ಸಂಗತಿ ಬಳ್ಳಿಗಾವೆಯ ಕೋಡಿಯ 
ಮಠವನ್ನು ಸ್ಮರಿಸಿಕೊಳ್ಳುವಂತೆ ಮಾಡುತ್ತದೆ. ಬಹು 
ಸಂಖ್ಯೆಯ ಜನರು ಓಡಾಡುತ್ತಿದ್ದ ಮಾರ್ಗದ, . 
ಬಹುಶಃ ಹೆದ್ದಾರಿಯ, ಅರವಟ್ಟಿಗೆಯಲ್ಲಿ ಈ ಧರ್ಮ. 
ಕಾರ್ಯ ನಡೆಯುತ್ತಿತ್ತು ಎನ್ನುವುದು ಇನ್ನಷ್ಟು ಗಮ 
ನಾರ್ಹ ಅಂಶ ಎನಿಸುತ್ತದೆ. 


 ಅರವಟ್ಟಿಗೆಯ ಈ ಧರ್ಮಕಾರ್ಯಕ್ಕೆ ಬಹುಶ; 


ಕಾರಣಕರ್ತರು, ಪ್ರೀಶ್ರಲಮಲ್ತಿಕಾರ್ಜುನದೇವರ ಪಾದ. 
ಪದ್ಮಾರಾಧಕರಾಗಿದ್ದ “ಪರಿಣಾಮಿ ದೇವಯ್ಯ? ಎಂಬು , 


ವರು. ಇಲ್ಲಿಯ `ಪರಿಣಾಮಿ' ಎಂಬ ವಿಶೇಷಣದಿಂದ, ,_ 


ಅವರು ಬಹುತೇಕ ಒಬ್ಬ ವೀರಶೈವ ಶರಣಮಾರ್ಗದಲ್ಲಿ 
ನಡೆಯುತ್ತಿದ್ದ ಒಬ್ಬ ಗುರು ಎಂದು ತೋರುತ್ತದೆ. 


೨೩ 


ಕ್ರಿ.ಶ.ಸು. ೧೪ನೆಯ ಶತಮಾನದ ಅಂತ್ಯದಲ್ಲಿ ಭೀಮ 
ಕವಿಯಿಂದ ರಚಿತವಾದ "ಕನ್ನಡ ಬಸವಪುರಾಣ'ದಲ್ಲಿ, 
ಬಸವಣ್ಣನವರು ವಿಷವನ್ನು ಅಮೃತವಾಗಿ ಮಾಡಿದ 
ಪವಾಡಕಥೆಯಲ್ಲಿ, ಅಲ್ಲಿ ನೆರೆದಿದ್ದ ಬಹುಸಂಖ್ಯೆಯ 
ಶರಣ ಸಮೂಹದಲ್ಲಿ 'ಪರಿಣಾಮಿ ದೇವಯ್ಯ' ಎಂಬು 
ವನೊಬ್ಬನನ್ನು ಹೆಸರಿಸಿದ್ದಾನೆ. ಆದರೆ ಈ ಹೆಸರು 
ಕನ್ನಡ ಬಸವಪುರಾಣಕ್ಕೆ ಮೂಲವಾದ ಪಾಲ್ಕುರಿಕೆ 
2 


ಇದೇ ಪವಾಡದ ಕಥೆಯ ಸಂದರ್ಭದಲ್ಲಿ (ಮತ್ತು ಇನ್ನಾ 
ವುದೇ ಸಂದರ್ಭದಲ್ಲಿ, ಕಾಣಿಸುವುದಿಲ್ಲ. ಇದರಿಂದ 
ಭೀಮಕವಿ ತನ್ನ ಸಮಕಾಲೀನನಾದ ಒಬ್ಬ ಶರಣಗುರು 
ವಿನ ಹೆಸರನ್ನು, ತನ್ನ ಕೃತಿಯಲ್ಲಿ ಅಭಿಮಾನದಿಂದಾಗಿ 
ಸೇರಿಸಿಕೊಂಡಿರಬಹುದೆ ?-- ಎಂಬ ಪ್ರಶ್ನೆಯೊಂದು 
ಮೂಡಿನಿಲ್ಲುತ್ತದೆ. 


ಅರವಟ್ಟಿಗೆ ವಾಸ್ತವವಾಗಿ ಇದ್ದ ಸ್ಥಳವನ್ನು 
ಶಾಸನದಲ್ಲಿ ಸೂಚಿಸಿಲ್ಲ. ಆದರೆ ಅದು ಇದ್ದುದು 
ಸಿದ್ಧಾ ಪುರ ಹಡವನಹಳ್ಳಿ ರಾಜ್ಯದಲ್ಲಿ ಉಭಯ ನಾನಾ 
ಕೇಶಿಗಳು ಸಮಸ್ತರು ನಡೆವ ಮಾರ್ಗದಲ್ಲಿ ಎಂಬ ಮಾತು 
ಬಂದಿರುವುದು ವಿಜಾರಣೀಯ. ಇಲ್ಲಿ ಬರುವ ಸಿದ್ಧಾ 
ಪುರ, ಕಾಟಿಹಳ್ಳಿಯ ಪೂರ್ವಕ್ಕೆ ಸಮೀಪದಲ್ಲಿ ಈಗಲೂ 


ಇರುವ ಊರು. ಪ್ರಾಚೀನದಿಂದಲೂ ಇರುವ ಒಂದು 
ಗ್ರಾಮ ಇದು. ಪ್ರಾಚೀನ ಶಾಸನಗಳಲ್ಲಿ ಇದನ್ನು 


"ಸಿದ್ಧ ಪ್ರರ” ಎಂದೂ  ಕರೆದಿರುವುದುಂಟು. ಆದರೆ 
ಪ್ರಸ್ತುತ ಶಾಸನದಲ್ಲಿ "ಸಿದ್ಧಾಪುರ" ಎಂದು ಮಾತ್ರ 
ಕರೆಯಲಾಗಿದೆ. ಈಗ ಇರುವ ಹೆಸರಿನ ರೂಪವೂ 
ಅದೇ. ಇನ್ನು ಹಡವನಹಳ್ಳಿ ಎನ್ನುವ ಊರು 
ವುದು ಸದ್ಯಕ್ಕೆ ಇನ್ನೂ ಸ್ಪಷ್ಟವಾಗು 
ವಂತಿಲ್ಲ. ಚಿತ್ರದುರ್ಗದ ಪಾಳೆಯಗಾರರ ಕಾಲದಲ್ಲಿ 
“ಹಡವನಹಾಳು' ಎಂದು ಕರೆಯಲಾಗುತ್ತಿದ್ದ ಗ್ರಾಮ 
ಬಹುಶಃ ಆ ಹಡವನಹಳ್ಳಿಯೇ ಇರಬಹುದು. ಆದರೆ 
ಇಲ್ಲಿಯದೇ ಎಂದು ನಿರ್ಧಾರ 
ನ್ನೂ ಸಾಧ್ಯವಾಗುವಂತಿಲ್ಲ. 
ಕಾಲದ ಹೆದ್ದಾರಿ 
ಸಾಧ್ಯವಾಗಬಹುದು. ಸಿದ್ಧಾ 
ಪ್ರರ ಹಡವನಹಳ್ಳಿ ಈ ಎರಡೂ ಈ ಶಾಸನದ 

ಕೆ 

3 


. ಸಾಕೆಷು ದೊಡ್ಡೆ ಊರುಗಳಾಗಿ ಹೆಸರಾಗಿದ್ದು 


ವೆಂದೂ ಉಭಯನಾನಾದೇಶಿಗಳಂಥ ವರ್ತಕ ಶ್ರೇಣಿ 
ಯವರೂ ಇತರ ಅನೇಕರೂ ಬಂದು ಹೋಗುತ್ತಿ ದ್ವಂಥ 
ಪ್ರಮುಖ ಸ್ಥಳಗಳಾಗಿದ್ದಿರಬೇಕೆಂದೂ ತಿಳಿಯಬಹುದು. 


“ಮಾದರಸ 
ವಿಚಾರ 


ಗಡನ ಳ್‌ ನಿಕಿ 6೨೮೧] 
ಚಿಮ್ಮತ್ತ ನಕಲನ್ನು ಆಳುತ್ತಿದ್ದ 
ದಣ್ಣಾಯಕ' ಯಾರು ?-ಎಂಬ ಅಂಶವೂ 


ಣೀಯವಾದದ್ದು. ಮಾದರಸ ದಣ್ಣಾಯಕನು ಜಿಮ್ಮ' 
ತ್ರನಕಲ್ಲನ್ನು ಆಳುತ್ತಿದ್ದನೆಂಬ ಸಂಗತಿಯನ್ನು ಬಿಟ್ಟು 


ಸನವು ಬೇರೆ ಯಾವ ಸಂಗತಿಯನ್ನೂ ಹೇಳಿರುವುದಿಲ್ಲ. 
ವಿಜಯನಗರದ ೧ನೆಯ ಬುಕ್ಕರಾಯ (ಕ್ರಿ. ಶ. ೧೩೫೬... 
೭೭) ಮತ್ತು ೨ನೆಯ ಹರಿಹರ (ಕ್ರಿ.ಶ.೦೩೭೭-೧೪೦೪) 
ಈ ದೊರೆಗಳ ಕಾಲದಲ್ಲಿ, ಮೊದಲಲ್ಲಿ ಮಹಾಪ್ರಧಾ 
ನನೂ ತರುವಾಯ ಬನವಾಸಿಯ ಪ್ರಾಂತಪಾಲನೂ 
ಆಗಿದ್ದು, “ಮಾಧವಾಮಾತ್ಯ', "ಮಾದರಸ ಒಡೆಯ" 
ಎಂದು ಮುಂತಾಗಿ ಕರೆಯಲ್ಪಟ್ಟಿದ್ದ ವನೇ ಈ "ಮಾದರಸ. 
ದಣ್ಣಾಯಕ' ಇರಬೇಕು. ಇವನು ತಪಸ್ವಿಯಂತಿದ್ದ 
ಚಾಉಂಡನ ಮಗನೆಂದೂ ವಿದ್ವಾಂಸನೂ ಕವಿಯೂ 
ರಾಜನೀತಿ ನ್ಯಾಯನಿಪುಣನೆಂದೂ ಪ್ರಸಿದ್ಧ ಶೈವಗುರು 
ವಾದ ಕಾಶೀವಿಲಾಸಕ್ರಿಯಾಶಕ್ತಿಯ ಶಿಷ್ಯನೆಂದೂ ತಿಳಿದು 
ಬರುತ್ತದೆ. ಇವನು ಬಹುಶಃ ಕಡೆಯಲ್ಲಿ ಚಿತ್ರದುರ್ಗದ 
ಮಹಾಮಂಡಲೇಶ್ವರನಾಗಿ ನೇಮಕಗೊಂಡಿದ್ದನೆಂದು 


ತೋರುತ್ತದೆ. 


ಅರವಟ್ಟಿಗೆಗೆ ನೀಡಲಾದ ಭೂಮಿ, ಪ್ರಸ್ತುತ 
ಶಾಸನದ ಕಲ್ಲು ನಿಂತಿರುವ ಭೂಮಿಯೇ ಎಂದು ಕಾ 


€) 
KS 


ತ್ತದೆ. ದಾನ ನೀಡಲಾದ ಭೂಮಿ, ಕರಲಹಳ್ಳದ 
ಪೂರ್ವದ ದಂಡೆಯ ಮೇಲಿನ ಹೊಲ ಎಂದು ಶಾಸನ 
ತಿಳಿಸುತ್ತದೆ. ಈಗ ಶಾಸನ ಇರುವುದು ಹಳ್ಳದ. 
ಪ್ರ ಆದರೆ ಈಗ ಹಳ್ಳವನ್ನು 


ದ 
ಪೂರ್ವದ ದಡದ ಹೂಲದಲ್ಲಿ. 

ಹಳ್ಳ ಎಂದು ಕರೆಯುತ್ತಾರೆ. ದಾನದ ಭೂವಿ 
ಎರಡು ಹಣ ಗುತ್ತಗೆಯ ತೆರ ಇದ್ದಂತಹ ಹಾಗೂ 
ನಾಗುಳ ಜೋಳದ ಬೀಜವರಿ ಇದ್ದಂತಹ ಭೂಮಿ 
ಎಂದು ಶಾಸನ ತಿಳಿಸುವುದರಿಂದ, ಅರವಟ್ಟಿಗೆಗೆ ಸಾಕಷ್ಟು 
ವಿಶಾಲವಾದ ಭೂಮಿಯೇ ದಾನವಾಗಿ ಕೊಡಲ್ಪಟ್ಟಿ. 


ತ್ರೆಂಬುದನ್ನು ಅರಿಯಬಹುದಾಗಿದೆ. 


[ಈ 


ಮುಖ್ಯವಾಗಿ, ಚಿತ್ರದುರ್ಗದ ಪ್ರಾದೇಶಿಕ ಇತಿ 
ಹಾಸಕ್ಕೆ ಹಾಗೂ ಆನುಷಂಗಿಕವಾಗಿ ವಿಜಯನಗರ ಇತಿ. 


ಇತಿಹಾಸ ದರ್ಶನ 


ಹಾಸಕ್ಕೆ ಕೆಲವು ಹೊಸ, ಕುತೂಹಲಕರ ಸಂಗತಿಗಳನ್ನು ಈ ಅನ್ವೇಷಣೆ/ಪರಿಶೋಧನೆಯಲ್ಲಿ ನೆರವು ನಿಡಿದ 

ಹೇಳುವುದರಿಂದ ಪ ಪ್ರಸ್ತುತ ಶಾಸನವು ಒಂದು ಗಮನಾರ್ಹ ಕಾಟಿಹಳ್ಳಿಯ ನೀಲವ್ವಳೆ ಜರು ಬ ಪ್ಪ, ರುದ್ರಜ್ಜಿ 

ಶಾಸನವೆಂದು ಭಾವಿಸಬಹುದು. ಮತ್ತು 'ಓಿತ್ರದುರ್ಗದ | ಟಿ. ಎನ ೯, ಮಂಜಣ್ಣ ಇವರನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇನೆ. 


೧... ನಮಸ್ತುಂಗ ಶಿರಶ್ಚು ೦ಬಿ 

೨. ಚೆಂದ್ರಚಾಮರ ಚಾರವೇ ತ್ರಯಿಲೋಕ್ಕೆ ನ 

೩. ಗರಾರಂಭ ಮೂಲಸ್ತಂಭಾಯ ಶಂಭವೇ ಸ್ವಸ್ತಿ 

೪. ಸಮಸ್ತ ಭುವನ ಭುವನಾಧೀಶ್ವರ ಪ್ರುಥಿವಿಗೆ 

೫. ಮೂಲಸ್ತಾನವಾಗುತ್ತಂ ವಿದಂಥಾ ಶ್ರೀಗಿರಿ ಮಲ್ಲಿಕಾ 

೬. ರ್ಜುನೆದೇವರ ಧಿಬ್ಯಶ್ರೀಪಾದಪದ್ಮಾರಾದಕರುಮಪ್ಪ 

೭. ಪರಿಣಾಮಿ ದೇವಯ್ಯಗಳು ಸಿದ್ಧಾಪುರ ಹಡವ 

೮.  ನಹಳಿಯ ರಾಜ್ಯದಲ್ಲಿ ಉಭಯನಾನಾದೇಶಿಯ 

೯. ಸಮಸ್ತ ಹ್ರಲರು ನಡವ ಮಾರ್ಗದಲ್ಲಿ ಅಜವಟ್ಟಿಗೆಯ 
೧೦, ಲ್ಲಿ ಶಿವಾರ್ಥವಾಗಿ ಆಂಬಕುಳ ಶಿಧೋಶಧಿ ಧರ್ಮ ನಡ 
೧೧.  ಉತ್ತಂ ವಿರಲಾಗಿ 1 ಚಿಂಮ್ಮ: ತ್ತನಕೆಲ್ಲನಾಳುತ್ತಂ ವಿದಂ 
೧೨. ಥಾ ಮಾದರಸ ದಂಣಾಯಕರು ಆ ಧರ್ಮ್ಮಮಂ ಕಂಡು 
೧೩. ಪರಿಣಾಮಿಸಿ ಯಾ ಧರ್ಮ ಅಚಂದಾರ್ಕಸ್ಥಾ ಯಿಯಾ 
೧೪. ಗಿ ನಡೆಯಬೇಕೆಂದು ಆ ಕಜಲಹಳದ ಮೂಡ 
೧5. ಣ ದಡದಲ್ಲಿ ಎರಡುಹಣ ಗುತ್ತಗೆಯ ತೆಜುವಿದ 
೧೬. ೦ಥಾ ನಾಗುಳ ಜೋಳದ ಬೀಜವರಿಯ ಕ್ಷೇತ್ರಕ್ಕೆ ನಾಲ್ಕು 


೧೭.  ಮೂಲೆಗಳಲ್ಲಿಉ ಲಿಂಗಮುಡ್ರೆಯಕಲ್ಲನು ನೆಡಿಸಿ ಕೊಟ್ಟು 


೧೮. ಶಾಶನವಂ ಬರಸಿ ಕೊಟಂಥಾ ದನದಾ ಕೇತ್ರಕ್ಕೆ ಆರು 
ದಿ 
೧೫,  ಅಂನ್ಯಾಯವ ಹುಟ್ಟಿಸಿ ಆಳೂಪಿದಂಥ ಆವರಿಗೆಉ 


ಭೂಮಿ ಮಾರ್ತ್ತಾಂಡನುಳಂನಬರ ಆನೇಕ ನಾಯಕದಲ್ಲಿಉ 


ಬೀಳುವರು ಚಾಂಡಾಲ ಯೋನಿಗಳಲಿಉ ಹುಟ್ಟುವರು ಕ್ರಿಮಿಕೀಟ. 


ಕ್ಷ ಜಂತುಗಳಾಗಿ ಆವೆ...ದಲ್ಲಿ ಹುಟ್ಟುತ್ತಂ ಯಿಹ 
ರು ಯಾ ಕ್ಷೇತ್ರವನು ಆ....ವವರು ನಾಲ್ಕುತಿಂಗಳ 
ಉಧಕವನೆ.....ರು...ಹೆರು ಮಂಗಳ ಮ 


ಆ 


ಹಾಶ್ರೀಶ್ರೀಶ್ರೀಶ್ರೀಶ್ರೀ 


